ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |794 : § : 

ಮಾನ್ಯ ಸದಸ್ಯರ ಹೆಸರು ಶ್ರೀ ಡಾ: ತಳವಾರ್‌ ಸಾಬಣ್ಣ (ನಾಮನಿರ್ದೇಶನ 
ಹೊಂದಿದವರು) NT 

ಉತ್ತರಿಸಬೇಕಾದ ದಿನಾಂಕ ' 17.09.2021 

ಉತ್ತರಿಸುವ ಸಚಿವರು: ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 

1 ಪ್ರಶ್ನೇ | ಉತ್ತರ A 
ಅ) | ಕರ್ನಾಟಕ ರಾಜ್ಯದಲ್ಲಿನ ಹೌದು, 

"| ವಿಶ್ವವಿದ್ಯಾನಿಲಯಗಳಲ್ಲಿ ಪಿ.ಹೆಚ್‌.ಡಿ 
ಸಂಶೋಧನೆ ಕೈಗೊಳ್ಳುತ್ತಿರುವ ಅನುದಾನ ಲಭ್ಯತೆಗೆ ಅನುಗುಣವಾಗಿ 
ವಿದ್ಯಾರ್ಥಿಗಳ ವಿದ್ಯಾರ್ಥಿವೇತನ | ವಿದ್ಯಾರ್ಥಿಗಳಿಗೆ ಅವರ ಹಾಜರಾತಿ ಅನ್ವಯ 
(Scholarship) 15 ತಿಂಗಳಿನಿಂದ | ನಿಯಮಾನುಸಾರ ಸನವೆಂಬರ್‌-2020ರ ವರೆಗಿನ 
ನೀಡಿಲ್ಲದಿರುವುದು '' ಸರ್ಕಾರದ | ಮಾಸಿಕ ವ್ಯಾಸಂಗ ವೇತನ/ಫೆಲೋಶಿಪ್‌ ನ್ನು 
ಗಮನಕ್ಕೆ ಬಂದಿದೆಯ್ಕ್ಳಿ ಈಗಾಗಲೇ ಪಾವತಿಸಲಾಗಿದೆ 

ಆ) [ಪಿ.ಹೆಚ್‌.ಡಿ ಸಂಶೋಧನೆ 
ಕೈಗೊಳ್ಳುತ್ತಿರುವ ಬಡ] | 
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ' ವೇತನ ಅನ್ಸಯಿಸುವುದಿಲ್ಲ. 
ನೀಡದೆ ವಿನಾಕಾರಣ § 
ಅಧಿಕಾರಿಗಳು/ವಿಶ್ವವಿದ್ಯಾಲಯಗಳು 


ಸಬೂಬು ಹೇಳುತ್ತಿರುವುದು ನಿಜವೇ: | 4 
ಇ) ಈ ಬಿಟ್ಟೆನಲ್ಲಿ ಸರ್ಕಾರವು ಕೈಗೊಂಡ ಅನುದಾನ ಲಭ್ಯತೆಗೆ ಅನುಗುಣಪಾಗಿ 
ಕ್ರಮಗಳೇನು? ವಿದ್ಯಾರ್ಥಿಗಳಿಗೆ ಅವರ ಹಾಜರಾತಿ ಅನ್ನ್ಸಯ 
i ನಿಯಮಾನುಸಾರ ನವೆಂಬರ್‌-2020 ರ. ವರೆಗಿನ 
ಮಾಸಿಕ ವ್ಯಾಸಂಗ ವೇತನ/ಫೆಲೋಶಿಪ್‌ನ್ನು 
ಈಗಾಗಲೇ ಪಾವತಿಸಲಾಗಿದೆ. 2021-22ನೇ ಸಾಲಿನಲ್ಲಿ 
ಬಿಡುಗಡೆಯಾಗುವ ಮೂರನೇ ಮತ್ತು ನಾಲ್ಕನೇ 
| ತ್ರೊಮಾಸಿಕ ಕಂತುಗಳ ಅನುದಾನದಲ್ಲಿ ಪಿ.ಹೆಚ್‌.ಡಿ. 
ವಿದ್ಯಾರ್ಥಿಗಳಿಗೆ ನಿಯಮಾನುಸಾರ ಬಾಕಿ ವ್ಯಾಸಂಗ 
-| ವೇತನ/ಪೆಲೋಶಿಪ್‌ ನ್ನು. ಪಾವತಿಸಲಾಗುವುದು. 


ಸಂಖ್ಯೆ:ಹಿಂವಕ 523 ಬಿಂಎ೦ಎಸ್‌ 2021 


(ಕೋಟ ಸ ಪೂಜಾರಿ) s 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, 


